WPP.47 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨, ೨೦೧೨ (ಶ್ರಾವಣ ೧೧, ಶಕ ವರ್ಷ ೧೯೩೪) ಸಂಚಿಕೆ ೩೧ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 
NOTIFICATION 
No. ೧೦8(1) 28/2001, Bangalore, Dated : 26" June, 2012. 


The following Judicial Officers are permitted to retire from Judicial Service on the dates mentioned against their names, 


on attaining the age of superannuation. i.e., 60 years : 























Name and Designation Date of Retirement on attaining 
SRIYUTHS/SMT. the age of superannuation 
Basavaraj. 5. Tadahal, Pri. District and Sessions Judge, Davanagere 31-7-2012 
K.A. Lalitha Additional Registrar, Karnataka Lokayuktha, M.S. Building (ARE-2), Bangalore 31-7-2012 
P.A. Shivaprasad Naik, XI Addl. City Civil and Sessions Judge, Bangalore City 31-7-2012 
M.C. Sachidananda Prasad, Ill Addl. District and Session Judge, Tumkur 31-8-2012 
B.M. Mallikarjunaiah, XXXVI Addl. City Civil and Sessions Judge, Bangalore City 31-8-2012 











By Order of the Hon'ble Chief Justice, 
K. SOMASHEKAR 
P.R. 990 Registrar General |/C. 
HIGH COURT OF KARNATAKA 
NOTIFICATION 
No. GOB(I) 4(3)/2012, Bangalore, Dated : 26" June 2012. 


The Presiding Officer of the Court of Il Addl. Civil Judge and JMFC., Malur, is concurrently appointed as the Presiding 


Officer of the Court of Addl. Civil Judge, Malur (Vacant Court), with immediate effect and until further orders. 


By Order of the Hon'ble Chief Justice, 
P. KRISHNA BHAT 
P.R. 991 Registrar General 


(೬೪೧) 


೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ಭಾಗ-೨ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ನಅಇ 250 ಬೆಂಆಸೇ 2012, ಬೆಂಗಳೂರು, ದಿನಾಂಕ : 22-6-2012. 


ಶ್ರೀ ಕೆ.ಎಂ. ಶಿವಕುಮಾರ್‌, ಭಾ.ಆ.ಸೇ. ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಕೆ ಇವರ ವಯೋ ನಿವೃತ್ತಿಯಿಂದ ತೆರವಾದ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರ ಸ್ಥಾನಕ್ಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1976 ಕಲಂ3(4) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಡಾ। ಅಮಿತಾ ಪ್ರಸಾದ್‌, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ ಇವರನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಚಂದ್ರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 992 ನಗರಾಭಿವೃದ್ಧಿ ಇಲಾಖೆ. 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ :ಒಳಿ 281 ಪಿಪಿಇ 2012, ಬೆಂಗಳೂರು, ದಿನಾಂಕ : 22-6-2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 467 ಪಿಪಿಇ 2011, ದಿನಾಂಕ : 25-11-2011 ರಲ್ಲಿ ಶ್ರೀಮತಿ ಗೌರಮ್ಮ ಎಲ್‌ ದೇಸಾಯಿ, ವಿಶೇಷ 
ಸರ್ಕಾರಿ ಅಭಿಯೋಜಕರು, 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಕೊಪ್ಪಳ ಇವರ ನೇಮಕಾತಿ ಮುಂದುವರಿಕೆಯನ್ನು ಮತ್ತು ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಒಇ 361 ಪಿಪಿಇ 2009, ದಿನಾಂಕ : 19-8-2009ರ ಅನುಬಂಧದ ಕ್ರಸಂ. 21 ರಲ್ಲಿ ಶ್ರೀ ಉದಯ ಎನ್‌. ನಾಯಕ್‌, ಸರ್ಕಾರಿ 
ಅಭಿಯೋಜಕರು (ಗುತ್ತಿಗೆ ಆಧಾರದ ಮೇಲೆ) 2ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ, ಕಾರವಾರ ಇವರ ನೇಮಕಾತಿಯನ್ನು ಈ ಕೂಡಲೇ ಜಾರಿಗೆ 


ಬರುವಂತೆ ರದ್ದುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 993 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-"ಬಿ”) 


ಶಿಕ್ಷಣ ಸಚಿವಾಲಯ 
ತಿದುಪಡಿ 
೦ 
ಸಂಖ್ಯೆ : ಇಡಿ 25 ಡಿಪಿಐ 2012, ಬೆಂಗಳೂರು, ದಿನಾಂಕ : 19-6-2012. 

ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಣಾಧಿಕಾರಿ ವೃಂದದಿ೦ದ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದ ಹುದ್ದೆಗೆ ಮುಂಬಡ್ತಿ ನೀಡಿದ್ದ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 25 ಡಿಪಿಐ 2012, ದಿನಾಂಕ : 15-6-2012 ರ ಕ್ರಮ ಸಂಖ್ಯೆ: 6 ರ ಕಲಂ (2)ರಲ್ಲಿ ಶ್ರೀ ಎಂ.ಪಿ, 
ಮಾದೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕುಣಿಗಲ್‌ ಎ೦ಬುದನ್ನು ಶ್ರೀ ಎಂ.ಪಿ. ಮಾದೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಾರ್ವಜನಿಕ 
ಶಿಕ್ಷಣ ಇಲಾಖೆ ರಾಮನಗರ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶ್ರೀಪಾದು ಹೆಚ್‌.ಎನ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 994 ಶಿಕ್ಷಣ ಇಲಾಖೆ (ಆಡಳಿತ). 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
| 
ಅಧಿಸೂಚನೆ 
ಸಂಖ್ಯೆ : ಅಪಜೀ 58 ಎಫ್‌ಪಿಸಿ 2012-18, ಬೆಂಗಳೂರು, ದಿನಾಂಕ : 19-6-2012. 


ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಈ ನಿಗಮದ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್ಸ್‌ 23 (1 
ರಲ್ಲಿ ಪ್ರದತ್ತವಾದ ಅಧಿಕಾರದಡಿ ಶ್ರೀ ಆರ್‌. ಶ್ರೀಧರನ್‌, ಭಾಆಸೇ, ಪ್ರಧಾನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆ೦ಗಳೂರು 


(€ 


ದು 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ೬೪೩ 





ಇವರನ್ನು ಶ್ರೀ ಕೌಶಿಕ್‌ ಮುಖರ್ಜಿ, ಭಾಆಸೇ, ಹಿಂದಿನ ಅಪರ ಮುಖ್ಯ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು 
ಇವರ ಸ್ಥಾನದಲ್ಲಿ ಸದರಿ ನಿಗಮದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಉಮಾದೇವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 995 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಡ್‌ ಇ 
ಅಧಿಸೂಚನೆ 
ಸಂಖ್ಯೆ : ವಿಯಇ 127 ವಿತ್ರಮ 2012, ಬೆಂಗಳೂರು, ದಿನಾಂಕ : 31-5-2012. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 322 ಸಅಸೇ 2012, ದಿನಾ೦ಕ : 30-5-2012ರನ್ವಯ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯಲ್ಲಿ ನಿಯೋಜನೆಯ ಮೇಲೆ ವೈಜ್ಞಾನಿಕ ಅಧಿಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉನ್ನತ ಶಿಕ್ಷಣ ಇಲಾಖೆಯ ಡಾ| ಎಸ್‌. 
ಅನಂತರಾಜು, ಪ್ರಾಂಶುಪಾಲರು, (ಗ್ರೇಡ್‌-1) ಇವರನ್ನು ಮಾತೃ ಇಲಾಖೆಗೆ ಹಿಂತಿರುಗಿಸಿರುವ ಹಿನ್ನೆಲೆಯಲ್ಲಿ ಡಾ| ಹೆಚ್‌. ಹೊನ್ನೇಗೌಡ, ನಿರ್ದೇಶಕರು 
(ತಾಂತ್ರಿಕ) ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಇವರನ್ನು ತಕ್ಷಣದಿ೦ದ ಅನ್ವಯವಾಗುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯ ವೈಜ್ಞಾನಿಕ ಅಧಿಕಾರಿ ಹುದ್ದೆಯಲ್ಲಿ ಪ್ರಭಾರದಲ್ಲಿ ಇಡಲಾಗಿದೆ. 


ಡಾ| ಹೆಚ್‌.ಹೊನ್ನೇಗೌಡ, ನಿರ್ದೇಶಕರು (ತಾಂತ್ರಿಕ) ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಇವರು ಹೆಚ್ಚುವರಿಯಾಗಿ ಅವರ ಕರ್ತವ್ಯದ 
ಜೊತೆಗೆ ವೈಜ್ಞಾನಿಕ ಅಧಿಕಾರಿ ಹುದ್ದೆಯ ಕರ್ತವ್ಯಗಳನ್ನು ನಿರ್ವಹಿಸಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಎಸ್‌. ಮದ್ಭಾವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ಪಿ.ಆರ್‌. 996 ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


PUBLIC WORKS, PORTS AND INLAND WATER TRANSPORT SECRETARIAT 
NOTIFICATION 
No. PWD 11 SeVaBa 12, Bangalore, Dated : 2-6-2012. 


The Government of Karnataka of hereby nominate Sri K. Udaya, Principal Chief Architect to represent the State 
Government on the Council of Architecture for a period of 3 (Three) years or until his Successor has been duly elected or nominated 
whichever is later. 

BY ORDER AND IN THE NAME OF THE PRESIDENT OF INDIA 
N.R. MOHAN KUMAR 
Under Secretary to Government, 
Public Works, Ports and Inland Water Transport Department 
P.R. 997 (Services-B). 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 64 SIS 2012, Bangalore, Dated : oy June, 2012. 
The IAS officers of 2002, 2003 and 2004 batch have been deputed for the Phase-lll Mid-Career Training at LBSNAA, 


Mussoorie from 2-7-2012 to 24-8-2012 vide Government Order number of even number dated 12-6-2012 and 26-6-2012. Hence the 


following additional charge arrangements are made during the training period of the officers :- 












































೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ಭಾಗ-೨ 
Sl. Name and desiganation of officers Additional charge 
No. proceeding on training arrangement made 
1. Dr. N. Manjula, IAS, Deputy Commissioner Chikkaballapura District Sri B. Shekharappa, IAS Chief Executive 
Officer, Chikkaballapura Zillapanchayat 
2. Dr. P.C. Jaffer, IAS, Director Horticulture Department Horticulture Department may make 
necessary incharge arrangement 
3. Sri Manoj Kumar Meena, IAS, Additional Commissioner, (Projects), Sri B.F. Patil, IAS, Additional Commissioner 
BBMP (Administration), BBMP 
4. Dr. R. Vishal, IAS, Deputy Commissioner Gulbarga District Additional Deputy Commissioner Gulbarga 
District. 
5. Dr. M.N. Ajaynagabhushan, IAS, Chief Executive Officer Mysore Zilla Deputy Commissioner Mysore District 
Panchayat 
6. Sri Anbu Kumar, IAS, Deputy Commissioner, Belgaum District Sri V. Shankar, IAS, Chief Executive Officer 
Belgaum Zilla Panchayat 
yd Sri N.V. Prasad, IAS, Deputy Commissioner Kodagu District Additional Deputy Commissioner Kodagu 
District. 
By Order and in the name of the Governor of Karnataka, 
U.H. NARAYANASWAMY 
Under Secretary to Government, 
P.R. 998 DPAR (Services-l). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 117 ಆಸೇವ 2012, ಬೆಂಗಳೂರು, ದಿನಾಂಕ : 28-6-2012. 


ಈ ಕೆಳಕಂಡ ಕೆ.ಎ.ಎಸ್‌. (ಸೂ.ಟೈಂ.ಸ್ಕೇ/ಆಯ್ಕೆ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 























ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ 

ಸಂ. ಶ್ರೀ/ಶ್ರೀಮತಿ 

02 ಅತೀಕ್‌ ಅಹಮದ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಕಾರ್ಯದರ್ಶಿ, | ವರ್ಗಾವಣೆ ಆದೇಶವನ್ನು ರದ್ದುಪಡಿಸಿ, ಅವರನ್ನು 
ಕರ್ನಾಟಕ ಅಪೀಲು ನ್ಯಾಯಾಧೀಕರಣ, ಬೆಂಗಳೂರು ಹುದ್ದೆಯ | ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ, 
ವರ್ಗಾವಣೆಯ ಆದೇಶದಲ್ಲಿರುವ ಬೆಂಗಳೂರು, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

03 ಜಿ. ಪ್ರಭು, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ), ಉಪವಿಭಾಗಾಧಿಕಾರಿ, | ಉಪ ವಿಭಾಗಾಧಿಕಾರಿ, ಮಡಿಕೇರಿ, ಉಪವಿಭಾಗ, ಕೊಡಗು 
ಪಾಂಡವಪುರ ಉಪವಿಭಾಗ, ಪಾಂಡವಪುರ, ಮಂಡ್ಯ ಜಿಲ್ಲೆ ಜಿಲ್ಲೆ, ಖಾಲಿ ಹುದ್ದೆಗೆ 

04 ಬಿ. ಶಿವಯ್ಯ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ, ವಿಶೇಷ | ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತ ರಾಷ್ಟೀಯ ಹೆದ್ದಾರಿ 
ಭೂಸ್ವಾಧೀನಾಧಿಕಾರಿ, ಹೇಮಾವತಿ ನೀರಾವರಿ ಯೋಜನೆ, ಹಾಸನ, | ಪ್ರಾಧಿಕಾರ (NH), ಮಳವಳ್ಳಿ. ಮಂಡ್ಯ ಜಿಲ್ಲೆ ಖಾಲಿ ಹುದ್ದೆಗೆ. 








ಭಾಗ-1 


ಶ್ರೀ ಬಿ.ಎಂ. ವಿಜಯಶಂಕರ್‌, ಕೆ.ಎ.ಎಸ್‌. (ಸೂ.ಟೈಂ.ಸ್ಕೇ) ಅಧಿಕಾರಿ, ಪ್ರಸ್ತುತ ಅಪ 


ದ್ಯ 


ರ ವ್ಯವಸ್ಥಾಪಕ ನಿರ್ದೇಶಕರು, ಕೆ-ಬಿಟ್ಟ್‌ ಬೆ೦ಗಳೂರು, 


ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಪರ ನಿರ್ದೇಶಕರು, ನೆಮ್ಮದಿ, ಬೆ೦ಗಳೂರು, ಹುದ್ದೆಯ ಅಧಿಕ 
ಪ್ರಭಾರದಲ್ಲಿರಿಸಿದೆ ಹಾಗೂ ನಿರ್ದೇಶಕರು, ನೆಮ್ಮದಿ, ಬೆ೦ಗಳೂರು, ಇವರಲ್ಲಿ ಕೂಡಲೇ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 999 


ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-2). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ೬೪೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 167 ಸೇಇಮು 2011, ಬೆಂಗಳೂರು, ದಿನಾಂಕ : 28-6-2012. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳಿಗೆ ವೇತನ ಶ್ರೇಣಿ ರೂ. 48900-1200-52500-1350-60600- 
1500-63600 ರ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 





ಕಮ ಜಂಟಿ ನಿರ್ದೇಶಕರ ಹೆಸರು ಮತ್ತು ಸ್ಥಳ ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ ಮತ್ತು 
೦ಖ್ಯೆ ಛ 


2 
924 





ಶ್ರೀ ಎನ್‌.ಎಚ್‌. ಕಟದೋಂಡ, ಪ್ರಾಚಾರ್ಯರು, ಸಿಟಿಇ, ಚಿತ್ರದುರ್ಗ ನಿರ್ದೇಶಕರು, ಉರ್ದು ಮತ್ತು ಇತರೆ ಅಲ್ಪಸಂಖ್ಯಾತ 
ಭಾಷಾ ನಿರ್ದೇಶನಾಲಯ, ಬೆಂಗಳೂರು-ಖಾಲಿ ಹುದ್ದೆ 


್‌ 








2 ಶ್ರೀ ಆರ್‌.ಟಿ. ದೇಸಾಯಿ, ಸಹ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ | ನಿರ್ದೇಶಕರು (ಇತರೆ ಪರೀಕ್ಷೆಗಳು), ಪ್ರೌಢ ಶಿಕ್ಷಣ ಪರೀಕ್ಷಾ 
ಇಲಾಖೆ, ಬೆಳಗಾಂ ಮಂಡಳಿ, ಬೆಂಗಳೂರು 
3 ಶ್ರೀ ಎ. ರುದ್ರಪ್ಪ, ಪ್ರಾಂಶುಪಾಲರು, ಸಿ.ಟಿ.ಇ. ಬೆಳಗಾಂ ನಿರ್ದೇಶಕರು, ಅಪರ ಆಯುಕ್ತರ ಕಛೇರಿ, ಸಾರ್ವಜನಿಕ 














ಶಿಕಣ ಇಲಾಖೆ, ಗುಲರ್ಗಾ-ಖಾಲಿ ಹುದೆ. 
W ಬ ೦ಎ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ಲಕ್ಷಿ ನಾರಾಯಣರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1000 ಸಿ.ಆ.ಸು. ಇಲಾಖೆ (ಸೇವೆಗಳು-3). 


ಕಾರ್ಮಿಕ ಸಚಿವಾಲಯ 
ತಿದುಪಡಿ 
ಎ 
ಸಂಖ್ಯೆ : ಕಾಂ 36 ಕಾಬಾಸೇ 2011, ಬೆಂಗಳೂರು, ದಿನಾಂಕ : 27ನೇ ಜೂನ್‌ 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಣ 36 ಕಾಬಾಸೇ 2011, ದಿನಾಂಕ 12-06-2012 ರ ಅನುಬಂಧ-। ರಿಂದ 11 ರವರೆಗಿನ 
ಶೀರ್ಷಿಕೆಗಳಲ್ಲಿ "ಕರಡು" ಎಂದು ತಪ್ಪಾಗಿ ನಮೂದಾಗಿದ್ದು, ಅದನ್ನು "ಅಂತಿಮ" ಎಂಬುದಾಗಿ ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಶಿವರಾಮ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1018 ಕಾರ್ಮಿಕ ಇಲಾಖೆ. (ಕಾರ್ಪಾನೆ ಮತ್ತು ಬಾಯ್ದರುಗಳು). 


ಕಾರ್ಮಿಕ ಸಚಿವಾಲಯ 
ತಿದೋಲೆ 
ಎ 

ಸಂಖ್ಯೆ : ಕಾಅ 44 ಎಲ್‌ಎಸ್‌ಐ 2012, ಬೆಂಗಳೂರು, ದಿನಾಂಕ : 19ನೇ ಜೂನ್‌ 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಾಲ 44 ಎಲ್‌ಎಸ್‌ಐ 2012, ದಿನಾಂಕ 30-05-2012 ರಲ್ಲಿ ಹೊರಡಿಸಿದ ಅಧಿಸೂಚನೆಯಲ್ಲಿನ 
ಕ್ರಸಂ.4 ಕೆ.ಪಿ.ಎಸ್‌.ಸಿ. ಕ್ರಸಂ. 63ರ ಡಾ| ಶ್ರೀಧರ್‌, ಇವರನ್ನು ಕಾ.ರಾ.ವಿ. ಆಸ್ಪತ್ರೆ ಮಂಗಳೂರು ಇಲ್ಲಿಗೆ ನೇಮಕಾತಿ ಮಾಡಿ ಸ್ಥಳ 

ನಿಯುಕ್ತಿಗೊಳಿಸಿರುವುದನ್ನು ಕಾ.ರಾ.ವಿ. ಚಿಕಿತ್ಸಾಲಯ, ಸೇಡಂ ಇಲ್ಲಿಗೆ ಮಾರ್ಪಡಿಸಿದಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋವಿಂದಸ್ವಾಮಿ, 
ಪೀಠಾಧಿಕಾರಿ, 
ಪಿ.ಆರ್‌. 1019 ಕಾರ್ಮಿಕ ಇಲಾಖೆ. (ಕಾ.ರಾ.ವಿ. ಯೋ (ವೈ) ಸೇವೆಗಳು). 


೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ಭಾಗ-೨ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಇ 278 ಐಡಿಎಂ 2012, ಬೆಂಗಳೂರು, ದಿನಾಂಕ : 27ನೇ ಜೂನ್‌ 2012 
ರಿಜಿಸ್ಟಾರ್‌ ಜನರಲ್‌, ಕರ್ನಾಟಕ ಉಚ್ಛ ನ್ಯಾಯಾಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ 608() 4/2012, ದಿನಾಂಕ 04-06-2012ರಲ್ಲಿ 


ಜಿ.ಕೆ. ಸೋಮನಾಥ್‌, ಅಧ್ಯಕ್ಷಾಧಿಕಾರಿಗಳು, ಕಾರ್ಮಿಕ ನ್ಯಾಯಾಲಯ, ದಕ್ಷಿಣ ಕನ್ನಡ, ಮ೦ಗಳೂರು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ನ್ಯಕ್ಷಾಧಿಕಾರಿಗಳು, 3ನೇ ಅಪರ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, ದಕ್ಷಿಣ ಕನ್ನಡ, ಮಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 


(Ge 


6 ಜಿ. 
ಸ 
ತ್ತು ಮುಂದಿನ ಆದೇಶದವರೆಗೆ, ಅಧ್ಯಕ್ಷಾಧಿಕಾರಿ, ಕಾರ್ಮಿಕ ನ್ಯಾಯಾಲಯ, ದಕ್ಷಿಣ ಕನ್ನಡ, ಮಂಗಳೂರು ಈ ಹುದ್ದೆಯಲ್ಲಿ ಸಮವರ್ತಿ 
ಪ್ರಭಾರದಲ್ಲಿಡಲಾಗಿದೆ. 


ಆ 


U4 G 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋವಿಂದಸ್ವಾಮಿ, 
ಪೀಠಾಧಿಕಾರಿ-5, 
ಪಿ.ಆರ್‌. 1020 ಕಾರ್ಮಿಕ ಇಲಾಖೆ. (ಕಾ.ರಾ.ವಿ. ಯೋ (ವೈ) ಸೇವೆಗಳು). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಇ 99 ಮಾಸೇ 2012 (ಭಾಗ), ಬೆಂಗಳೂರು, ದಿನಾಂಕ : 21ನೇ ಜೂನ್‌ 2012 


ಕೃಷಿ ಮಾರಾಟ ಇಲಾಖೆಯ ಜಂಟಿ ನಿರ್ದೇಶಕರ ಹಾಗೂ ಮಾರುಕಟ್ಟೆ ಅಧಿಕಾರಿ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ 


ಮುಂದೆ ನಮೂದಿಸಿರುವ ಜಾಗಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
































ಕಮ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ವ ಕ ವರ್ಗಾಯಿಸಿ ಸಳ ನಿಯುಕಿಗೊಳಿಸಲಾಗಿರುವ ಸ್ಥಳ 
ಸಂಖ್ಯೆ ಶ್ರೀ/ಶ್ರೀಮತಿ ಥಿ ke ಥಿ 
01 ಆರ್‌.ಎಂ. ಪಾಟೀಲ್‌ ಜಂಟಿ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ, 
ಜಂಟಿ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಚಳ್ಳಕೆರೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ದಾವಣಗೆರೆ (ಶ್ರೀ ಹೆಚ್‌. ಕುಬೇರ ನಾಯ್ಕ್‌ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ) 
02 ಶ್ರೀ ಹೆಚ್‌. ಕುಬೇರ ನಾಯ್ಕ್‌ ಜಂಟಿ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ, 
ಜಂಟಿ ನಿರ್ದೇಶಕರು ಹಾಗೂ ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ದಾವಣಗೆರೆ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಚಳ್ಳಕೆರೆ (ಶ್ರೀ ಆರ್‌.ಎಂ. ಪಾಟೀಲ್‌ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನಕ್ಕೆ) 
ಮಾರುಕಟ್ಟೆ ಅಧಿಕಾರಿ 
ಕ್ರಮ ಹೆಸರು, ಪದನಾಮ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ji ವರ್ಗಾಯಿಸಿ ಸಳ ನಿಯುಕ್ಕಿಗೊಳಿಸಲಾಗಿರುವ ಸ್ಥಳ 
ಸಂಖ್ಯೆ ಶ್ರೀ/ಶ್ರೀಮತಿ ಥಿ > ಥಿ 
01 ಕೆ.ಎಂ. ಮುಜೀಬುಲ್ಲಾ ಸಹಾಯಕ ಕಾರ್ಯದರ್ಶಿ, 
ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಯಶವಂತಪುರ 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಾಗೇಪಲ್ಲಿ ಬೆ೦ಗಳೂರು 

















ವರ್ಗಾವಣೆ ಮಾಡಲಾಗಿರುವ ಸ್ಥಳಗಳಿಗೆ ಮೇಲಿನ ಅಧಿಕಾರಿಗಳು ಕೂಡಲೇ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು ಹಾಗೂ ಸಂಬಂಧಪಟ್ಟವರಿಗೆ 
ಸಿ.ಟಿ.ಸಿ. ಯನ್ನು ಕಳುಹಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಸಿ.ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1023 ಸಹಕಾರ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ೬೪೭ 





ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ 38 ಸಾಇಸೇ 2012, ಬೆಂಗಳೂರು, ದಿನಾಂಕ : 27ನೇ ಜೂನ್‌ 2012 
ಶ್ರೀ ಹೆಚ್‌. ರಘುನಾಥ್‌, ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮಂಡ್ಯ, ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಪರಿಷ್ಕೃತ ವೇತನ 


ಶ್ರೇಣಿ ರೂ.36300-900-39000-1050-45300-1200-52500-1350-53850 ರ ಉಪ ಸಾರಿಗೆ ಆಯುಕ್ತರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, 
ಮುಂದಿನ ಆದೇಶದವರೆಗೆ ಪ್ರಸ್ತುತ ಖಾಲಿ ಇರುವ ಉಪ ಸಾರಿಗೆ ಆಯುಕ್ತರು, ಶಿವಮೊಗ್ಗ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರಾಮಚಂದ್ರ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1024 ಸಾರಿಗೆ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಪಿಡಿ 62 ಪಿಎಸ್‌ಡಿ 2012, ಬೆಂಗಳೂರು, ದಿನಾಂಕ : 20ನೇ ಜೂನ್‌ 2012 
ಶ್ರೀ ಕೆ.ಎನ್‌. ಮೂರ್ತಿ, ಐ.ಎಫ್‌.ಎಸ್‌. ಹೆಚ್ಚುವರಿ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ (National Rural Employment Guarantee Scheme 
(NREGS) Bangalore ಇವರ ಸೇವೆಯನ್ನು ಹೆಚ್ಚುವರಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಮುಖ್ಯ ಮೌಲ್ಯಮಾಪನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ವಶಕ್ಕೆ ನೀಡಿದ್ದು, ಸದರಿ ಅಧಿಕಾರಿಯವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೂ ಈ ಕೆಳಕಂಡ ಹುದ್ದೆಗೆ ಮರು ಸ್ಥಳನಿಯುಕ್ತಿಗೊಳಿಸಿ ಆದೇಶಿಸಿದೆ. 




















ಕ್ರಮ ಸಂಖ್ಯೆ ಅಧಿಕಾರಿ ಹೆಸರು ಮತ್ತು ಹುದ್ದೆ ಮರು ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾದ ಹುದ್ದೆ 
1. ಶ್ರೀ ಕೆ.ಎನ್‌. ಮೂರ್ತಿ, ಐ.ಎಫ್‌.ಎಸ್‌. ಹೆಚ್ಚುವರಿ ಪ್ರಧಾನ ಮುಖ್ಯ ಮೌಲ್ಯಮಾಪನಾಧಿಕಾರಿ, ಕರ್ನಾಟಕ ಮೌಲ್ಯಮಾಪನ 
ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಾಧಿಕಾರ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ಉಮಾಪತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-1&2, 
ಪಿ.ಆರ್‌. 1025 ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ವಾಕೈ 47 ಕೈಸೇವಿ 2012, ಬೆಂಗಳೂರು, ದಿನಾಂಕ : 28ನೇ ಜೂನ್‌ 2012 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ನಿಯಮ 32 ರಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ನಿರ್ದೇಶಕರುಗಳಿಗೆ 


ವೇತನ ಶ್ರೇಣಿ ರೂ. 18150-26925 ರಲ್ಲಿ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರುಗಳು 
ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಿ ನೇಮಿಸಲಾಗಿದೆ. 





ಕ್ರಮ ಸಂಖ್ಯೆ ಅಧಿಕಾರಿಗಳ ಹೆಸರು ಹಾಗೂ ನಿಯುಕ್ತಿಗೊಳಿಸಿದ ಸ್ಥಳ 





1 ಶ್ರೀ ಹೆಚ್‌. ವರದರಾಜು, ಉಪ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮೈಸೂರು 





2 ಶ್ರೀ ವಿ. ಶ್ರೀನಿವಾಸ ರೆಡ್ಡಿ ಉಪ ನಿರ್ದೇಶಕರು (ಖಾಗ್ರಾ), 


ದು 


ಜಿಲ್ಲಾ ಪಂಚಾಯತ್‌, ಕೋಲಾರ 





3 ಶ್ರೀ ಎಂ. ಚನ್ನಬೈರಯ್ಯ, ಉಪ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೋಲಾರ 














೬೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ಭಾಗ-೨ 








ಅಧಿಕಾರಿಗಳ ಹೆಸರು ಹಾಗೂ ನಿಯುಕ್ತಿಗೊಳಿಸಿದ ಸ್ಥಳ 





4 ಶ್ರೀ ಜಿ. ನಾಗೇಶ ಸಾಲಿಯಾನ, ಉಪ ನಿರ್ದೇಶಕರು 
ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ ಅಭಿವೃದ್ಧಿ ನಿಗಮ, ಬೆ೦ಗಳೂರು 





5 ಶ್ರೀ ಚನ್ನಕೇಶವಯ್ಯ, ಉಪ ನಿರ್ದೇಶಕರು (ಖಾಗ್ರಾ), 
ಜಿಲ್ಲಾ ಪಂಚಾಯತ್‌, ಚಾಮರಾಜನಗರ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌. ರೇಣುಕಾರಾಧ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1026 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. (ಸೇವೆಗಳು). 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ಕ ವಾಕೈ 59 ಜಕೈಸೇ 2011, ಬೆಂಗಳೂರು, ದಿನಾಂಕ : 22ನೇ ಜೂನ್‌ 2012 


ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆ೦ಗಳೂರು, ಇಲ್ಲಿ ನಿಯೋಜಿಸಿರುವ ಕೈಮಗ್ಗ ಮತ್ತು ಜವಳಿ 
ಇಲಾಖೆಯ ಉಪ ನಿರ್ದೇಶಕರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡ ಹುದ್ದೆಗಳಿಗೆ ನೇಮಿಸಲಾಗಿದೆ. 





ಕ್ರಮ ಅಧಿಕಾರಿಗಳ ಹೆಸರು 


ಹುದ್ದೆ ಮತ್ತು ಪದನಾಮ 
೦ಖ್ಯೆ ಶ್ರೀಯುತರಾದ ನಳ 


2 





1 ಶ್ರೀ ದಿನೇಶ್‌ ಕೃಷ್ಣ ಹೆಬ್ಬಾರ, 
ಉಪ ನಿರ್ದೇಶಕರು 
ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲ 


ಉಪ ನಿರ್ದೇಶಕರು (ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ 
ನಿಯೋಜನೆ ಮೇಲೆ ಕಾರ್ಯನಿರ್ವಹಣೆ) ಕರ್ನಾಟಕ ರಾಜ್ಯ ಜವಳಿ 
ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಕೇಂದ್ರ ಕಛೇರಿ, 


ಶ್ರಿ 


ನಿಗಮ ನಿಯಮಿತ, ಬೆ೦ಗಳೂರು 


ಬೆಂಗಳೂರು (ಶ್ರೀ ನಾಗೇಶ್‌ ಸಾಲಿಯಾನರವರ ಸ್ಥಳದಲ್ಲಿ) 





ಶ್ರೀ ಆರ್‌. ಲಿಂಗರಾಜು, 

ಉಪ ನಿರ್ದೇಶಕರು 

ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲ 
ನಿಗಮ ನಿಯಮಿತ, ಬೆ೦ಗಳೂರು 


ಶ್ರಿ 


ಸಹಾಯಕ ನಿರ್ದೇಶಕರು (ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ 
ನಿಯೋಜನೆ ಮೇಲೆ ಕಾರ್ಯನಿರ್ವಹಣೆ) ಕರ್ನಾಟಕ ರಾಜ್ಯ ಜವಳಿ 
ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಕೇಂದ್ರ ಕಛೇರಿ, 
ಬೆಂಗಳೂರು (ಶ್ರೀಮತಿ ಜಯಶ್ರೀ ರಾಯ್ಕರ್‌ ರವರ ಸ್ಥಳದಲ್ಲಿ ಉಪ 














ನಿರ್ದೇಶಕರ ವೇತನ ಶ್ರೇಣಿಯಲ್ಲಿ) 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೋಜಿ ರಾವ್‌, 
ಪೀಠಾಧಿಕಾರಿ (ಜವಳಿ), 


ಪಿ.ಆರ್‌. 1027 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ ; ಸಂವ್ಯಶಾಇ 32 ಭಾನಿವಿ 2012, ಬೆಂಗಳೂರು, ದಿನಾಂಕ : 27ನೇ ಜೂನ್‌ 2012 


ಭಾಷಾಂತರ ನಿರ್ದೇಶನಾಲಯದಲ್ಲಿ ಖಾಲಿಯಿರುವ ಸಹಾಯಕ ನಿರ್ದೇಶಕರ ಹುದ್ದೆಗಳಿಗೆ ಈ ಕೆಳಗೆ ನಮೂದಿಸಿರುವ ಸಂಶೋಧನಾಧಿಕಾರಿ 
ವೇತನ ಶ್ರೇಣಿ 22800-43200 ವೃಂದದ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಹಾಯಕ 
ನಿರ್ದೇಶಕರು, ವೇತನ ಶ್ರೇಣಿ ರೂ. 28,100-50,100ರ ಹುದ್ದೆಗಳಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಲ್ಲಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





ಭಾಷಾಂತರ ನಿರ್ದೇಶನಾಲಯದ ಶ್ರೀ ಎಸ್‌.ಎಸ್‌. ಪರಮೇಶ್‌, 
ಸಹಾಯಕ ನಿರ್ದೇಶಕರು ಇವರ ವಯೋನಿವೃತ್ತಿಯಿಂದ ತೆರವಾದ 
ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿದೆ. 


1 ಶ್ರೀ ಎಂ. ಸುಧಾಕರ, ಸಂಶೋಧನಾಧಿಕಾರಿ, 
ಭಾಷಾಂತರ ನಿರ್ದೇಶನಾಲಯ (ಪುಸ್ತುತ ನಿಯೋಜನೆ 
ಮೇಲೆ ಉಪ ಮುಖ್ಯ ಭಾಷಾಂತರಕಾರರು, ಕರ್ನಾಟಕ 
ಕಾನೂನು ವರದಿ ಪರಿಷತ್‌, ಬೆಂಗಳೂರು). 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ೬೪೯ 








2 ಶ್ರೀ ಎಂ. ನಾರಾಯಣಸ್ವಾಮಿ, ಸಂಶೋಧನಾಧಿಕಾರಿ, | ಭಾಷಾಂತರ ನಿರ್ದೇಶನಾಲಯದ ಶ್ರೀಮತಿ ಶಾರದಾ ಜಿ. ರಾವ್‌, 
ಭಾಷಾಂತರ ನಿರ್ದೇಶನಾಲಯ (ಪ್ರಸ್ತುತ ನಿಯೋಜನೆ | ಸಹಾಯಕ ನಿರ್ದೇಶಕರು ಇವರ ವಯೋನಿವೃತ್ತಿಯಿಂದ ತೆರವಾದ 
ಮೇಲೆ ಉಪ ಮುಖ್ಯ ಭಾಷಾಂತರಕಾರರು, ಕರ್ನಾಟಕ | ಸಹಾಯಕ ನಿರ್ದೇಶಕರ ಹುದ್ದೆಗೆ ನೇಮಿಸಲಾಗಿದೆ. 

ಕಾನೂನು ವರದಿ ಪರಿಷತ್‌, ಬೆಂಗಳೂರು). 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ. ಶ್ರೀಧರ್‌, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 


ಪಿ.ಆರ್‌. 1028 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 133 ಎಲ್‌ಎಜಿ 2012, ಬೆಂಗಳೂರು, ದಿನಾಂಕ : 28ನೇ ಜೂನ್‌ 2012 


ಶ್ರೀ ಪಿ. ತಿಪ್ಪೇರುದ್ರಪ್ಪ್ರ ಸಹಾಯಕ ಆಡಳಿತಾಧಿಕಾರಿ, ಅಡ್ವೋಕೇಟ್‌ ಜನರಲ್‌ ಕಛೇರಿ, ಇವರಿಗೆ ದಿನಾಂಕ 30-06-2012ರ ಅಪರಾಹ್ನ 
ವಯೋನಿವೃತ್ತಿ ಹೊ೦ದಲು ಸರ್ಕಾರ ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 


ಪಿ.ಆರ್‌. 1029 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 104 ಎಲ್‌ಎಜಿ 2011, ಬೆ೦ಗಳೂರು, ದಿನಾಂಕ : 20ನೇ ಜೂನ್‌ 2012 


ಶ್ರೀ ಕೆ.ಜಿ. ಚಂದ್ರಶೇಖರಪ್ಪ, ಜಿಲ್ಲಾ ಸರ್ಕಾರಿ ವಕೀಲರು, ಶಿವಮೊಗ್ಗ ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2)ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಸ್‌.ಡಿ. ಅನಂತರಾಮ ಸಿಂಘ, ವಕೀಲರು, 
ಇವರನ್ನು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅ.ರಾ. ಚಿತ್ತರಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 (ಪು. 


ಪಿ.ಆರ್‌. 1030 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಲಾ 92 ಎಲ್‌ಎಜಿ 2012, ಬೆಂಗಳೂರು, ದಿನಾಂಕ : 20ನೇ ಜೂನ್‌ 2012 


ಹಿರಿಯ ಶ್ರೇಣಿ ನ್ಯಾಯಾಲಯ, ದೇವದುರ್ಗ ತಾಲ್ಲೂಕು. ರಾಯಚೂರು ಜಿಲ್ಲೆ, ಇಲ್ಲಿ ಸರ್ಕಾರದ ವಿರುದ್ಧ ದಾಖಲಾಗುವ ಸಿವಿಲ್‌ 
ಪ್ರಕರಣಗಳಲ್ಲಿ ಹಾಜರಾಗಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವಂತೆ ಜಿಲ್ಲಾ ಸರ್ಕಾರಿ ವಕೀಲರು, ರಾಯಚೂರು ಜಿಲ್ಲೆ, ಇವರಿಗೆ ಸೂಚಿಸಿದೆ. 


೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ಭಾಗ-೨ 





ಸದರಿ ವಕೀಲರು ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುವ ಅವಧಿಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು, 1977ರ ನಿಯಮ 15 (0 1) ರನ್ವಯ ಪ್ರಯಾಣ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅ.ರಾ. ಚಿತ್ತರಗಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1 (ಪು. 
ಪಿ.ಆರ್‌. 1031 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಠ 27 ಮುನೋಸೇ (1) 2011, ಬೆಂಗಳೂರು, ದಿನಾಂಕ : 27ನೇ ಜೂನ್‌ 2012 


ದಿನಾಂಕ 12-04-2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 27 ಮುನೋಸೇ(1 2011 ರಲ್ಲಿ ಶ್ರೀ ಚಿಕ್ಕಕೆಂಪೇಗೌಡ, ಜಿಲ್ಲಾ 
ನೋಂದಣಾಧಿಕಾರಿ, ಗಾಂಧಿನಗರ, ಬೆಂಗಳೂರು ಇವರಿಗೆ ರೂ. 20025-28275ರ ವೇತನ ಶ್ರೇಣಿಯ ಉಪ ನೋಂದಣಿ ಮಹಾಪರಿವೀಕ್ಷಕರು (ಜಾಗೃತ 
ದಳ) ವೃಂದಕ್ಕೆ ಮುಂಬಡ್ತಿ ನೀಡಿ ಆದೇಶಿಸಲಾಗಿರುವುದರಿಂದ; 


ಶ್ರೀ ಚಿಕ್ಕಕೆಂಪೇಗೌಡ, ಜಿಲ್ಲಾ ನೋಂದಣಾಧಿಕಾರಿ, ಗಾಂಧಿನಗರ, ಬೆಂಗಳೂರು ಇವರು ದಿನಾಂಕ 12-04-2012ರ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಕಂಇ 27 ಮುನೋಸೇ(1) 2011 ರಲ್ಲಿ ತಮಗೆ ನೀಡಿರುವ ಮುಂಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ 4(ಎ) ನಿಯಮದ ಪ್ರಕಾರ ಕೌಟುಂಬಿಕ ಕಾರಣಗಳ ಹಿನ್ನೆಲೆಯಲ್ಲಿ ಒಂದು ವರ್ಷದವರೆಗೆ ಮುಂದೂಡುವಂತೆ 
ದಿನಾಂಕ 13-04-2012ರ ಮನವಿಯನ್ನು ಸಲ್ಲಿಸಿರುವುದರಿ೦ಂದಲೂ; 


ಶ್ರೀ ಚಿಕ್ಕಕೆಂಪೇಗೌಡ, ಜಿಲ್ಲಾ ನೋಂದಣಾಧಿಕಾರಿ, ಗಾಂಧಿನಗರ, ಬೆಂಗಳೂರು ಇವರಿಗೆ ಇವರಿಗೆ ದಿನಾಂಕ 12-04-2012 ರ ಸರ್ಕಾರದ 
ಅಧಿಸೂಚನೆಯಲ್ಲಿ ಉಪ ನೋಂದಣಿ ಮಹಾ ಪರಿವೀಕ್ಷಕರು (ಜಾಗೃತ ದಳ) ಹುದ್ದೆಗೆ ನೀಡಲಾಗಿರುವ ಪದೋನ್ನತಿ ನೀಡಿರುವುದನ್ನು ಅವರ ಕೋರಿಕೆಯ 
ದಿನಾಂಕ 13-04-2012 ರಿಂದ ಒಂದು ವರ್ಷದ ಮಟ್ಟಿಗೆ ಅಥವಾ ಮುಂದಿನ ಇಲಾಖಾ ಮುಂಬಡ್ತಿ ಸಮಿತಿ ಸಭೆ ನಡೆಯುವ ದಿನಾಂಕದವರೆಗೆ, 
ಇದರಲ್ಲಿ ಯಾವುದು ನಂತರವೋ ಅಲ್ಲಿಯವರೆಗೆ ಸೀಮಿತಗೊಳಿಸಿ ಮುಂದೂಡಲು ಸರ್ಕಾರವು ಅಂಗೀಕರಿಸಿದೆ. 


ಆದುದರಿಂದ ಶ್ರೀ ಚಿಕ್ಕಕೆಂಪೇಗೌಡ, ಜಿಲ್ಲಾ ನೋಂದಣಾಧಿಕಾರಿ, ಗಾಂಧಿನಗರ, ಬೆಂಗಳೂರು ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆವಿಗೂ ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿ, ಚಿಕ್ಕಬಳ್ಳಾಪುರ ಇಲ್ಲಿ ಖಾಲಿ ಇರುವ ಜಿಲ್ಲಾ ನೋಂದಣಾಧಿಕಾರಿಗಳ 
ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಕೆ. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ. 
ಪಿ.ಆರ್‌. 1033 (ನೋಂದಣಿ ಮತ್ತು ಮುದ್ರಾಂಕ) 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 79 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 25ನೇ ಜೂನ್‌ 2012 


ಶ್ರೀ ಎಂ. ರಾಚಪ್ಪ, ತಹಶೀಲ್ದಾರ್‌ ಗ್ರೇಡ್‌-1, ಶಹಾಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ ಮತ್ತು ಶ್ರೀ ಆರ್‌. ಲೋಕನಾಥ್‌, ತಹಶೀಲ್ದಾರ್‌ 
ಗ್ರೇಡ್‌-1, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ ಇವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ (ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ 
ವಿನಿಯಮನ) ನಿಯಮಗಳು, 1978ರ ನಿಯಮ 2() (ಎ) ರನ್ವಯ ದಿನಾಂಕ 18-07-2011 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ತಹಶೀಲ್ದಾರ್‌ ಗ್ರೇಡ್‌-1, ವೃಂದಕ್ಕೆ (ವೇತನ ಶ್ರೇಣಿ ರೂ. 14,050-25,050) ಪದೋನ್ನತಿ ನೀಡಿ ಅವರುಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1034 ಕಂದಾಯ ಇಲಾಖೆ (ಸೇವೆಗಳು-3). 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ೬೫೧ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 196 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 01ನೇ ಜೂನ್‌ 2012 
ಶ್ರೀ ಎಸ್‌. ಕೆ. ರೇಣುಕಾ, ವಿಶೇಷ ತಹಶೀಲ್ದಾರ್‌, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅವರಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು (1957ರ ನಿಯಮ 2853) ರನ್ವಯ) ದಿನಾಂಕ 01-07-2012 ರಿಂದ ಜಾರಿಗೆ ಬರುವಂತೆ ಸ್ವಇಚ್ಚಾ ನಿವೃತ್ತಿ ಹೊಂದಲು ಸರ್ಕಾರದ 
ಅನುಮತಿ ನೀಡಲಾಗಿದೆ. ಸದರಿಯವರ ಎರುದ್ಧ ಯಾವುದೇ ಶಿಸ್ತು ಕ್ರಮ ಬಾಕಿ ಹೂಡುವ ಸಂಭವ ಮತ್ತು ನ್ಯಾಯಲಯದಲ್ಲಿ ದಾವ ಹೂಡುವ 


ಯಾವುದೇ ಪ್ರಕರಣ ಬಾಕಿ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1035 ಕಂದಾಯ ಇಲಾಖೆ (ಸೇವೆಗಳು-3). 
ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಕಂಇ 550 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ : 30ನೇ ಮೇ 2012 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಆರ್‌ಡಿ 550 ಎಎಸ್‌ಡಿ 2011 ದಿನಾಂಕ 16-04-2012 ರಲ್ಲಿ ಶ್ರೀ ಕೆ. ಸುಬ್ರಮಣ್ಯ ತಹಶೀಲ್ದಾರ್‌ ಅವರಿಗೆ 
ದಿನಾಂಕ 21-09-2011 ರಿಂದ 15-11-2011 ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮ 114 ರನ್ವಯ "42 ದಿನಗಳ ಪರಿವರ್ತಿತ ರಜೆ ಹಾಗೂ 
14 ದಿನಗಳ ಗಳಿಕೆ ರಜೆ" ಎಂಬ ಪದಗಳ ಬದಲಿಗೆ "37 ದಿನಗಳ ಪರಿವರ್ತಿತ ರಜೆ ಹಾಗೂ 19 ದಿನಗಳ ಗಳಿಕೆ ರಜೆ" ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1036 ಕಂದಾಯ ಇಲಾಖೆ (ಸೇವೆಗಳು-3). 
ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಕಂಇ 260 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ : 21ನೇ ಜೂನ್‌ 2012 


ತಹಶೀಲ್ದಾರ್‌ ಗ್ರೇಡ್‌-2 ವೃಂದದಿಂದ ತಹಶೀಲ್ದಾರ್‌ ಗ್ರೇಡ್‌-1 ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿ 260 ಎಎಸ್‌ಡಿ 2011 
ದಿನಾಂಕ 17-04-2012 ರಲ್ಲಿ ಪದೋನ್ನತಿ ನೀಡಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳ ಹೆಸರುಗಳನ್ನು ಅವರುಗಳ 


ಹೆಸರುಗಳ ಮುಂದೆ ಸೂಚಿಸಿರುವಂತೆ ಸರಿಪಡಿಸಿಕೊ೦ಡು ಓದಿಕೊಳ್ಳತಕ್ಕದ್ದು. 














ಕ್ರಮ ಪದೋನ್ನತಿ ಅಧಿಸೂಚನೆಯಲ್ಲಿನ ತಹಶೀಲ್ದಾರರ ಹೆಸರು ಸರಿಪಡಿಸಿಕೊಳ್ಳಬೇಕಾಗಿರುವ 
ಸಂಖ್ಯೆ ಕ್ರಮಸಂಖ್ಯೆ ಶ್ರೀ/ಶ್ರೀಮತಿ ಅಧಿಕಾರಿಯ ಹೆಸರು 

1 26 ಶ್ರೀಕಾಂತಮೂರ್ತಿ ಬಿ.ಆರ್‌. ಬಿ.ಆರ್‌. ಶ್ರೀಕಂಠಮೂರ್ತಿ 

2 9 ಸುಂದರಕಟ್ಟೆ ಕೆ.ಬಿ. ಕೆ.ಬಿ. ಸುಂದರ 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 1037 ಕಂದಾಯ ಇಲಾಖೆ (ಸೇವೆಗಳು-3). 





೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨, ೨೦೧೨ ಭಾಗ-೨ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಂಇ 98 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 01ನೇ ಜೂನ್‌ 2012 


ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ತಹಶೀಲ್ದಾರ್‌ ಗ್ರೇಡ್‌-2 ವೃಂದದ (ವೇತನ ಶ್ರೇಣಿ 22800-43200) ಶ್ರೀ ಮಹಮದ್‌ ಜುಬೇರ್‌, 
ತಹಶೀಲ್ದಾರ್‌, ರಾಣಿಬೆನ್ನೂರು ತಾಲ್ಲೂಕು ಅವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ 


ಗ್ರೇಡ್‌-1 ವೃಂದಕ್ಕೆ (ವೇತನ ಶ್ರೇಣಿ ರೂ. 28,100-50,100) ಮುಂಬಡ್ತಿ ನೀಡಿ ಅವರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 
ಮುಂದುವರೆಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1038 ಕಂದಾಯ ಇಲಾಖೆ (ಸೇವೆಗಳು-3). 


ಕಂದಾಯ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ : ಕಂಇ 195 ಎಎಸ್‌ಡಿ 2012, ಬೆಂಗಳೂರು, ದಿನಾಂಕ : 31ನೇ ಮೇ 2012 
ಶ್ರಿ 


ದು 


ಸಿ.ಎಲ್‌. ನಾರಾಯಣ, ಶಿರಸ್ತೇದಾರ್‌, ತಾಲ್ಲೂಕು ಕಛೇರಿ, ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರಿಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ ಗ್ರೇಡ್‌-2 ವೃಂದಕ್ಕೆ (ವೇತನ ಶ್ರೇಣಿ ರೂ. 11,400-21,600) ಮುಂಬಡ್ತಿ ನೀಡಿ 
ತುಮಕೂರು ಜಿಲ್ಲೆ ಮಧುಗಿರಿ ಸಹಾಯಕ ಆಯುಕ್ತರ ಕಛೇರಿಯಲ್ಲಿ ಖಾಲಿ ಇರುವ ತಹಶೀಲ್ದಾರ್‌ ಗ್ರೇಡ್‌-2 ಹುದ್ದೆಯ ಸ್ಥಳಕ್ಕೆ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ. ರಾಮಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1039 ಕಂದಾಯ ಇಲಾಖೆ (ಸೇವೆಗಳು-3). 


